ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 24. 
ಸದಸ್ಯರ ಹೆಸರು ಶ್ರೀ ಎನ್‌ ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರು) 
ಉತ್ತರಿಸಬೇಕಾದ ದಿನಾಂಕ 16.07.2019 ' 
ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
ಪ್ರಶ್ನೆ ] ಉತ್ತರ 


[(e. ಘಾಡ 3೦8ರ ಶೈಕ್ಷವಕ ಸಾಲಿನಲ್ಲಿ ಎಷ್ಟು 
| ಮಕ್ಕಳಿಗೆ ಎಷ್ಟು ಜೊತೆ ಸಮವಸ್ತ್ರ ವಿತರಿಸಲಾಗಿದೆ: 
ಎಷ್ಟು ಜೊತೆ ಸಮವಸ್ತ್ರ ವಿತರಿಸಲು ಬಾಹಿ ಇದೆಯೇ: 


ರಾಜ್ಯದಲ್ಲಿ 2018-19ರ ಶೈಕ್ಷಣಿಕ ಸಾಲಿನಲ್ಲಿ 44.57 ಲಕ್ಷ 
ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರ ವಿತರಿಸಲಾಗಿದೆ. 
ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ 
ವಿತರಿಸಲಾಗುತ್ತಿರುವ 2ನೇ ಜೊತೆ ಸಮವಸ್ತ್ರ ವನ್ನು 
ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗದ 
ಕಾರಣ ವಿತರಿಸಲಾಗಿರುವುದಿಲ್ಲ. 


Fe) 2019-20ನೇ ಶೈಕ್ಷೆಚಿಕ 
ಸಮವಸ್ತ್ರ ವಿತರಿಸಲಾಗುತ್ತಿದೆ; 


ಸಾಲಿನಲ್ಲಿ ಎಷ್ಟು ಜೊತೆ 


Te ಸರ್ಕಾರದ ವತಿಯಿಂದ. 2019-20ನೇ ಶೈಕ್ಷಣಿಕ ; 


ಸಾಲಿನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಂದು ಜೊತೆ ಸಮವಸ್ವ 
ವಿತರಿಸಲಾಗುತ್ತಿದೆ. | 


(ಇ) ಕೇಂದ್ರ ಸರ್ಕಾರದ ಸಮಗ್ರ ಶಿಕ್ಷಣ ಯೋಜನೆಯ 
ಅನ್ವಯ ಶಾಲಾ ಮಕ್ಕಳಿಗೆ ಒಟ್ಟು' ಎಷ್ಟು ಜೊತೆ ಸಮವಸ್ತ 
ವಿತರಿಸಬೇಕಾಗಿದೆ; ಈ ಸಮವಸ್ತ್ರಗಳನ್ನು ವಿತರಿಸಲು 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 2018-19ನೇ ಸಾಲಿನಲ್ಲಿ 
ವಿತರಿಸಲು ಬಾಕಿ ಇರುವ ಸಮವಸ್ತ್ರವನ್ನು ಈ ತ್ರೈಕ್ಷಡಕ 
ವರ್ಷದಲ್ಲಿ ವಿತರಿಸಲು ಕೈಗೊಂಡ 
ಕ್ರಮಗಳೇನು? 


ಸರ್ಕಾರ, 


ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸಮಗ್ರ ಶಿಕ್ಷಣ ; 
ಯೋಜನೆಯ ಅನ್ವಯ ಶಾಲಾ ಮಕ್ಕ ಳಿಗೆ 2ನೇ ಜೊತೆ | 
ಸಮವಸ್ತ್ರ ವಿತರಿಸಬೇಕಾಗಿದೆ; 

ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದಿಂದ 
ಅನುದಾನ ಬಿಡುಗಡೆಯಾದಲ್ಲಿ 2ನೇ ಜೊತೆ ಸಮವಸ್ತ್ರ 
ವಿತರಿಸಲು ಕ್ರಮಕೆ ಗೊಳ್ಳಲಾಗುತ್ತದೆ. 

2೦೧8-19ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ ; 
ಬಿಡುಗಡೆಯಾಗಬೇಕಾಗಿದ್ದ 2ನೇ ಜೊತೆ ಸಮವಸ್ತ್ರದ 
ಅನುದಾನ ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆಯಾದರೆ 2018- ' 
9ನೇ ಸಾಲಿನಲ್ಲಿ ವಿತರಿಸಲು ಬಾಕಿ ಇರುವ 
| ಸಮವಸ್ತ್ರವನ್ನು ಪ್ರಸಕ್ತ ಸಾಲಿನಲ್ಲಿ ವಿತರಿಸಲಾಗುತ್ತದೆ. 


ಸಂಖ್ಯೆ: ಇಪಿ 58 ಯೋಯೋಕೆ 2019 


9 


ff «hoy 
ke —— 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


